ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


M.A, ರಗರಣದಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 


377 (428) ಮಾನ್ಯ ಗೃಹ ಮತ್ತು ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಐ.ಎಂ.ಎ., ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿರುವ ಕುರಿತು ಸಿ.ಬಿ.ಐ., ನಿಂದ ಕೋರ್ಟ್‌ಗೆ ಆರೋಪ 
ಪಟ್ಟಿ ಸಲ್ಲಿಕೆಯಾಗಿರುವ ಎಷ್ಟು ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಲಾಗಿದೆ; ಹೆಸರು, ಹುದ್ದೆಯೊಂದಿಗೆ 
ವಿವರ ನೀಡುವುದು; 


(ಆ) ಇದುವರೆಗೆ ಐ.ಎಂ.ಎ., ಹಗರಣದ ಸಂತ್ರಸ್ಥರಿಗೆ ಯಾವ ರೀತಿಯ ಪರಿಹಾರಗಳನ್ನು ನೀಡಲಾಗಿದೆ; 


(ಇ) ಇದುವರೆಗೆ ಎಷ್ಟು ಜನರು ಮೋಸವಾಗಿರುವ ಕುರಿತು ದೂರು ನೀಡಿರುತ್ತಾರೆ; ಈ ಕುರಿತು ಸರ್ಕಾರ 
ಕೈಗೊಂಡ ಕ್ರಮವೇನು? 


